ಕರ್ನಾಟಕ ಪಿ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :  21(221) 
ಸದಸ್ಯರ ಹೆಸರು : ಶ್ರೀ ಆರ್‌.ಪ್ರಸನ್ನ ಕುಮಾರ್‌ 
ಉತ್ತರಿಸುವ ದಿನಾಂಕ ; 04/03/202೦ 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು 
—] Fa 
ರಾಜ್ಯದಲ್ಲಿ [e) ಜಾತಿ ರಿ ರ್ಕಾ ಬಂದಿ ಯನ್ನು ನೀಗಿಸಲು ರಾಜ್ಯವಲಯದಿಂ 


ಪಂಗಡದ ಹಾಸ್ಟಲ್‌ಗಳಲ್ಲ ವಿದ್ಯಾರ್ಥಿಗಳಗೆ ಶುದ್ಧ | 2೦18-19ನೇ ಸಾಅಗೆ ಪರಿಶಿಷ್ಠ ಜಾತಿ ವಿವಿಧ ಅಭವೃದ್ಧಿ ಯೋಜನೆಯಡಿ ಈ ಕೆಳಕಂಡ 
ಕುಡಿಯುವ ನೀರು, ಮಲಗಲು ಮಂಚ, ಹಾಸಿಗೆ | ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 


ದಿಂಬು ಮತ್ತು ಹೊದಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ [೬ ಶುದ್ಧ ಕುಡಿಯುವ ನೀರು:- ವಿದ್ಯಾರ್ಥಿನಿಲಯಗಳಣ್ಲ ಶುದ್ಧ ಕುಡಿಯುವ ನೀರು 
ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಸ್ರಟ್ರಸಲು ವಾಟರ್‌ ಫ್ಯೂರಿಫೈಯರ್‌ ಇಲ್ಲದೇ ಇರುವ 1೨8 ವಿದ್ಯಾರ್ಥಿನಿಲಯಗಳಗೆ 
ಬಂದಿದ್ಧಣ್ಲ, ಈ ಕೊರತೆಯನ್ನು ನೀಗಿಸಲು ಸರ್ಕಾರ | ಗರ್ರೂಂ೨7 ಕೋಟಗಳ ಅನುದಾನವನ್ನು ಕೆಟಪಿಪಿ ನಿಯಮವಳಗಳನ್ನಯ 
ಯಾವ ಕ್ರಮ ಕೈಗೊಂಡಿದೆ; 


ಜಲ್ಲಾಮಟ್ಟದಲ್ಲ ಅನುಷ್ಠಾನಗೊಳಆಸಲು ಕ್ರಮವಹಿಸಲಾಗಿದೆ. 


೪ ಮಲಗಲು ಮಂಚ:- 2೦15-1೨ನೇ ಸಾಲಗೆ ವಿದ್ಯಾರ್ಥಿನಿಲಯಗಳಗೆ ಮಲಗಲು 
ಮಂಚಗಳನ್ನು ಒದಗಿಸುವ ಸಂಬಂಧ 1೦651 ಟೂ ಟಯರ್‌ ಕಾಟ್‌ಗಳನ್ನು 
ರಾಜ್ಯವಲಯದಿಂದ ರೂ.19.71 ಕೋಟಗಳ ವೆಚ್ಚದಲ್ಲ 213೦೭ ವಿದ್ಯಾರ್ಥಿಗಳಗೆ 
ಸೌಲಭ್ಯ ಒದಗಿಸಲಾಗಿದೆ. ೭೦1೨-೭೦ನೇ ಸಾಲಗೆ ಅಗತ್ಯವಿರುವ ಟೂ ಟಯರ್‌ 
ಕಾಬಟ್‌ಗಳನ್ನು ರೂ.15.೦೦ ಕೋಟಗಳ ವೆಚ್ಚದ್ಲ ಒದಗಿಸಲು ಸಜಿ ವ ಸಂಪುಟದ 
ಅನುಮೋದನೆ ದೊರೆತಿದ್ದು, ಕೆಟಪಿಪಿ ನಿಯಮಗಳನ್ವಯ 5ನಿಯಮನುಸಾರ 
ಖರೀದಿಸಲು ಕ್ರಮವಹಿಸಲಾಗುತ್ತಿದೆ. 


*€ ಹಾಸಿಗೆ ಮತ್ತು ದಿಂಬು:- ೭೦18-1೦ನೇ ಸಾಅನಲ್ಲ ಇಲಾಖೆಯ ವಿದ್ಯಾರ್ಥಿನಿಲಯಗಳಗೆ 
ಅಗತ್ಯವಿರುವ 61382 ಸಂಖ್ಯೆಯ ಪ್ಯಾಕೇಟ್‌ ಸ್ರಿಂಗ್‌ ಮ್ಯಾಟ್ರಸ್‌ಗಳನ್ನು ಕರ್ನಾಟಕ 
ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘರವರಿಂದ ನಿಯಮಾನುಸಾರ ಬರೀದಿಸಲಾಗಿದೆ. 
2೦19-2೦ನೇ ಸಾಅಗೆ ಅಗತ್ಯವಿರುವ 6,648 ಸಂಖ್ಯೆಯ ಹಾಸಿಗೆ. ಮತ್ತು 


ದಿಂಬುಗಳನ್ನು ರೂ.18.32 ಕೋಟಗಳ ವೆಚ್ಚದಲ್ಲ ಖರೀದಿಸಲು ಸಜವ ಸಂಪುಟದ 
ಅನುಮೋದನೆ ಕೋರಲಾಗಿದೆ. 


lias 
—— 


® 


ಪಶ್ನೆ" 


* ಹೊದಿಕೆ" ೭೦18-1೨ನೇ ಸಾಲಅನಲ್ಲ ಇಲಾಖೆಯ ವಿದ್ಯಾರ್ಥಿನಿಲಯಗಳಗೆ 
ಅಗತ್ಯವಿರುವ 61382 ಸಂಖ್ಯೇಯ ಹೊದಿಕೆಗಳನ್ನು ಕರ್ನಾಟಕ ಕೈಮಧ್ಧ ಅಭವೃದ್ಧಿ 
ನಿಗಮ ನಿಯಮಿತ ಬೆಂಗಳೂರು ರವರಿಂದ ನಿಯಮಾನುಸಾರ ಖರೀದಿಸಲು 
ಕ್ರಮವಹಿಸಲಾಗಿದೆ. ೭೦1೨-೭೦ನೇ ಸಾಆಗೆ ಅಗತ್ಯವಿರುವ 712೦೨ ಸಂಖ್ಯೇಯ 
ಜಮಖಾನ ಬೆಡಶಿಟ್‌ ಹಾಗೂ ಬೆಡ್‌ಸ್ಟೆಡ್‌ಗಳನ್ನು ರೂ.6.15 ಕೋಟಗಳ ವೆಚ್ಚದಲ್ಲ 
ಒದಗಿಸಲು ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದೆ. 


ಪರಿಶಿಷ್ಟ ವರ್ಗಗಳ ಇಲಾಖಾ ವತಿಯಿಂದ ನಡೆಯುತ್ತಿರುವ ವಿದ್ಯಾರ್ಥಿನಿಲಯಗಳಲ್ಲ 
ವಿದ್ಯಾರ್ಥಿಗಳಗೆ ಶುದ್ಧ ಕುಡಿಯುವ ಸೀರಿನ ವ್ಯವಸ್ಥೆ ಕಲ್ಣಸಲಾಗಿದೆ. ೭೦16-17 ಮತ್ತು 
2೦17-18 ನೇ ಸಾಅನಲ್ಲ ಟೂ ಟಯರ್‌ ಕಾಟ್‌ ಮತ್ತು ಬೆಡ್ಜ್‌ ಮತ್ತು ಪಿಲ್ಲೋಸ್‌ 
ಒದಗಿಸಲಾಗಿದೆ. ವಿವರ ಈ ಕೆಳಕಂಡಂತಿದೆ. 


ಮಾಡಿರುವ (ರೂ. 
ಸಾಮಾದ್ರಿಗಳ ಸಂಖ್ಯೆ ಕೋಟಗಳಲ್ರ) 
ಟೂ ಟಯರ್‌ 3.01 


1835 


— 2016-17 


2 eos 


335೦ 


2೦1೨-2೦ ನೇ ಸಾಅನಲ್ಲ 1627 ಟೂ ಟಯರ್‌ ಕಾಟ್‌ಗಳನ್ನು ರೂ.ವ.೨7 


ಕೋಟಗಳ ವೆಚ್ಚದಲ್ಲ ವಿದ್ಯಾರ್ಥಿನಿಲಯಗಳಗೆ ಒದಗಿಸಲು ಕ್ರಮವಹಿಸಲಾಗುತ್ತಿದೆ. 


ಪ್ನೆ 


[ಾಾಷ್ಯಕಷ್ಯಹವ ಪರಿಶಿಷ್ಠ ಜಾತಿ "ಮತ್ತ ಪರ 
ಪಂಗಡದ ಹಲವಾರು ಹಾಸ್ಟಲ್‌ಗಳಲ್ಲ ವಿದ್ಯಾರ್ಥಿಗಳಗೆ 
ಸರಿಯಾದ ಸಮಯದಣ್ಲ, ಸರಿಯಾದ ಪ್ರಮಾಣದಲ್ಲ 
ಮುಂಜಾನೆಯ ಉಪಹಾರ, ಮದ್ಯಾಹ್ನದ ಊಟ ಮತ್ತು 
ರಾತ್ರಿಯ ಊಟಗಳು ದೊರೆಯದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ವಿದ್ಯಾರ್ಥಿಗಳಗೆ ಸರಿಯಾದ 
ಸಮಯಕ್ಷೆ ಪೋಷಕಾಂಶಯುಕ್ತ ಗುಣಮಟ್ಟದ ಆಹಾರ 
ದೊರೆಯುವಂತಾಗಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 

ಲ 


ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


— 


ಲ್‌ 
ಇ 
ಅಳವಡಿಸಲಾಗಿದೆಯೇಃ ಇಲ್ಲವಾದಲ್ಲ, ಅಳವಡಿಸಲು 


ಉತ್ತರ 


ರಾಜ್ಯದಲ್ಲ ಸಮಾಜ "ಕಲ್ಯಾಣ ನಾನಾ ನಾನಾ ನರ್ನವಸರಾಗ್ತರವ | 
ವಿದ್ಯಾರ್ಥಿನಿಲಯಗಳಲ್ಲ ಪೋಷಕಾಂಶಯುಕ್ತ ಉತ್ತಮ ಗುಣಮಟ್ಟದ ಅಹಾರಗಳನ್ನು 
ಸರಿಯಾದ ಸಮಯದಲ್ಲ ಸರಿಯಾದ ಪ್ರಮಾಣದಲ್ಲ ನೀಡುವ ಕುರಿತು ದಕ್ಷಿಣ ಕರ್ನಾಟಕ, 
ಉತ್ತರ ಕರ್ನಾಟಕ ಮತ್ತು ಕರಾವಳ ಪ್ರದೇಶಗಳನ್ನಾಗಿ ವಿಂಗಡಿಸಿ, ಆಯಾ ಪ್ರದೇಶದಲಣ್ಲ 
ಜನರು ಸೇವಿಸುವ ಆಹಾರ ಪದ್ಧತಿಯಂತೆ ಭೋಜನದ ವ್ಯವಸ್ತೆಯನ್ನು ಕಲ್ತಸಲು ಪರಿಷ್ಣೃತ 
ಮೆನು ಚಾರ್ಟ್‌ ಸೀಡಿ ಅದರಂತೆ ಉಪಹಾರ ಹಾಗೂ ಊಟವನ್ನು ನೀಡಲಾಗುತ್ತಿದೆ. 


ಸಮಾಜ ಕಲ್ಯಾಣ ಇಲಾಖಷಿಯ 0 ಟ್ಸ N ೦ದಿ 
ವಿದ್ಯಾರ್ಥಿನಿಲಯಗಳಲ್ಲ ಸೋಲಾರ್‌ ವಾಟರ್‌ ಹೀಟರ್‌ಗಳನ್ನು ಅಳವಡಿಸಲಾಗಿರುತ್ತದೆ 
ಆದಾಗ್ಯೂ 2೦1೨-2೦ನೇ ಸಾಅಗೆ ಸೋಲಾರ್‌ ವಾಟರ್‌ ಹೀಟರ್‌ ವ್ಯವನ್ಥೆ ಇಲ್ಲದೇ 
ಇರುವ 215 ವಿದ್ಯಾರ್ಥಿನಿಲಯಗಳಲ್ಲ ಸೋಲಾರ್‌ ವಾಟರ್‌ ಹೀಟರ್‌ಗಳನ್ನು ರೂ.12.14 
ಕೋಟಗಳ ವೆಚ್ಚದಲ್ಲ ನಿಯಮಾನುಸಾರ ಬರೀದಿಸಲು ಸಚಿವ ಸಂಪುಟದ 
ಅನುಮತಿಯನ್ನು ಪಡೆದು ಸರ್ಕಾರದ ಆದೇಶವನ್ನು ಹೊರಡಿಸುವಂತೆ ಕೋರಿ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


ಪರಿಶಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲ 87 ವಿದ್ಯಾರ್ಥಿನಿಲಯಗಳಗೆ ಸೋಲಾರ್‌ 
ವಾಟರ್‌ ಹೀಟರ್‌ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು, ಹಂತ ಹಂತವಾಗಿ ಎಲ್ಲಾ 
ವಿದ್ಯಾರ್ಥಿನಿಲಯಗಳಗೆ ಹೋಲಾರ್‌ ವಾಟರ್‌ ಹೀಟರ್‌ ಹಾಗೂ ಸೋಲಾರ್‌ ಲೈಟಂ೦ಗ್‌ 
ವ್ಯವಸ್ಥೆಯನ್ನು ಕಲ್ಪಸಲು ಕ್ರಮ ವಹಿಸಲಾಗುವುದು. 


ಸಕಇ 121 ಪಕಪಿ ೭2೦೭೦ 


ಬ್‌ 
(ಗೋವಿಂದ ಎಂ:ಕೌರಜೋಳ) 
ಉಪ ಮುಖ್ಯಮಲ್ರ ಳು ಹಾಗೂ ಲೋಕೋಪಯೋಗಿ 


ಮತ್ತು ಸಮಾಜ ಕಲ್ಯಾಣ ಸಚಿವರು 


